ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸುವ ಸಚಿವರು 


 ; 788(885) 
ಸದಸ್ಯರ ಹೆಸರು : ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ(ಪದವೀಧರರ ಕ್ಷೇತ್ರ . 
ಉತ್ತರಿಸುವ ದಿನಾರಕ : 20.09.2021 


- : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 


[ ಸಂ: ಪ್‌ ! ಉತ್ತರ 
ಅ [ರಾಜ್ಯದ ಅನುದಾನಿತ ತೀ ಬಸವರಾಜ ಹೊರಟ್ಟಿ ರವರ ಅಧ್ಯಕ್ಷತೆಯ 
ಶಾಲಾ/ಕಾಲೇಜುಗಳಲ್ಲಿ ಕೆಲಸ | ಸಮಿತಿಯು ದಿನಾಂಕ:17-03-2015ಮತ್ತು 
ನಿರ್ವವಹಿಸುತ್ತಿರುವ ಶಿಕ್ಷಕರುಗಳಿಗೆ ಕಾಲ್ಪನಿಕ | 06.02.2018ರಂದು ಎರಡು ವರದಿಗಳನ್ನು ಸರ್ಕಾರಕ್ಕೆ 
ವೇತನ : ನೀಡುವ ಕುರಿತು ರಚನೆಯಾಗಿದ್ದ | ಸಲ್ಲಿಸಿರುತ್ತಾರೆ. 
.|ತೀ ಬಸವರಾಜ ಹೊರಟ್ಟಿ ರವರ 
ಅಧ್ಯಕ್ಷತೆಯ ಸಮಿತಿಯು. ಸರ್ಕಾರಕ್ಕೆ 
ವರದಿಯನ್ನು ಸಲ್ಲಿಸಿದೆಯೇ; ಸಲ್ಲಿಸಿದ್ದಲ್ಲಿ 
ಯಾವ ವರ್ಷದಲ್ಲಿ ಸಲ್ಲಿಸಲಾಯಿತು; 
1 ಆ[ತಾಗಿದ್ದಲ್ಲಿ ಸದರ `ವರರಡ ಫಾಕ್‌ ನಾಗರ ಸಲ್ಲಿಸಿರುವ 


ಮುಖ್ಯ 
ನೀಡುವುದು) 


ಅಂಶಗಳೇನು; (ವಿವರ 


1:2 ಈಗ ರದ್ದಾಗಿರುವ ಆದೇಶದನ್ವಯ 


ವರದಿಯಲ್ಲಿನ ಪ್ರಮುಖ ಅಂಶಗಳು ಈ ಕೆಳಗಿನಂತಿದೆ :- 

1. ವಿಧೇಯಕ 2014ನ್ನು ದಿನಾಂಕ:0ನೇ ಜೂನ್‌ 
1995ರ ಬದಲಾಗಿ ದಿನಾಂಕ:12-02-2014ರ೦ದ ಜಾರಿಗೆ 
ಬರುವಂತೆ ತಿದ್ದುಪಡಿ ಮಾಡಲು; 

ಸೇವಾ 
ಸೌಲಭ್ಯಗಳನ್ನು ಪಾವತಿ ಮಾಡಲಾದ ಯಾವುದೇ 
ಮೊತ್ತವನ್ನು ವಸೂಲು ಮಾಡದಿರಲು; 

3. ನಿವೃತ್ತಿ ಹೊಂದಿರುವ ಶಿಕ್ಷಕರಿಗೆ ಸಂಬಂಧಿಸಿದಂತೆ 
ಪಿಂಚಣಿ ನಿಗಧಿ ಮಾಡುವಾಗ ಅವರು ಅನುದಾನರಹಿತ 
ಅವಧಿಯ ಸೇವೆಯನ್ನು ಹೊರತುಪಡಿಸಿ ಪಿಂಚಣಿಯನ್ನು 
ನಿಗಧಿ ಪಡಿಸುತ್ತಿದ್ದು, ಮತ್ತು ಈಗಾಗಲೇ ಅನುದಾನರಹಿತ 
ಅವಧಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಪಿಂಚಣಿಗೆ 
ನಿಗಧಿಪಡಿಸಿರುವ ಸೌಲಭ್ಯವನ್ನು ಹಿಂಪಡೆದು 
ಕಡಿತಗೊಳಿಸದಂತೆ ಆದೇಶ ಹೊರಡಿಸುವಂತೆ; 

4 ಕಾಲನಿಕ ವೇತನ ಸೌಲಭ್ಯದಿಂದ ಸುಮಾರು 25 
ಸಾವಿರ "ನೌಕರರು ವಂಚತರಾಗಲಿದ್ದು ವಾರ್ಷಿಕವಾಗಿ ರೂ. 
351 ಕೋಟಿಗಳು ಕಾಲ್ಲನಿಕ 'ವೇತನಕ್ಕೆ ತೆಗುಲಲಿದ್ದು, 


| ಸಮಸ್ಯೆಗೆ ಅಂತಿಮ ಪರಿಹಾರ ಲ ವಿಧೇಯಕಕ್ಕೆ 


ಆಡಳಿತಾತ್ಮಕ ಆದೇಶ ಹೊರಡಿಸುವುದು. 


'ದಿನಾಂಕ:06/02/2018ರಂದು ಸಲ್ಲಿಸಿರುವ 
ವರದಿಯಲ್ಲಿನ ಪ್ರಮುಖ ಅಂಶಗಳು ಈ ' ಕೆಳಗಿನಂತಿದೆ :- 


A. ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಅನುದಾನಿತ ಸಿಬ್ಬಂದಿಯವರಿಗೆ 
ಕಾಲ್ಪನಿಕ ವೇತನ ನಿಗದಿ ಮಾಡಿ, ವೇತನವನ್ನು 


ಪೆನರ್‌ ನಿಗದಿಪಡಿಸಿ ವೇತನ ಸೌಲಭ್ಯವನ್ನು 


ಹಾಗೂ ಪಿಂಚಣಿ, ಗ್ರಾಚ್ಯುಟಿ ಸೌಲಭ್ಯವನ್ನು 
ನೀಡುವುದು; ” : 
B. ಅನುದಾನರಹಿತ ಅವಧಿಯನ್ನು ಪರಿಗಣಿಸಿ' 


ಪದೋನ್ನತಿ, Time Bound ಹಾಗೂ ಪ್ಲೇಸ್‌ 
ಮೆಂಟ್‌ ಸೌಲಭ್ಯವನ್ನು ನೀಡುವುದು. 

C. ಕಾಲ್ಪನಿಕ ವೇತನ ನಿಗಧಿಪಡಿಸಿದ ನಂತರ 
ಯಾವುದೇ ನೌಕರರು ಹಿಂದಿನ ಯಾವುದೇ 
ಬಾಕಿಯನ್ನು ಕೇಳುವಂತಿಲ್ಲ; 


D. ನ್ಯಾಯಾಲಯದಲ್ಲಿ ಈ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ದಾವೆ ಹೂಡಿರುವವರು ತಮ್ಮ 
ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾವೆ 


ಹೂಡಿರುವವರು 'ತಮ್ಮ ಪ್ರಕರಣಗಳನ್ನು ವಾಪಸ್‌ 
ಪಡೆದಲ್ಲಿ, ಈ ಸೌಲಭ್ಯಕ್ಕೆ ಅರ್ಹಿರಿರುತ್ತಾರೆಂಬ 


ಅಂಶವನ್ನು ಇಲಾಖೆಯ ಆದೇಶದಲ್ಲಿ 
ಸ್ಪಷ್ಟಪಡಿಸುವುದು. " 

E. ಈಗಾಗಲೇ ಈ ಸೌಲಭ್ಯವನ್ನು 
ಪಡೆಯುತ್ತಿರುವವರಿಗೆ ಯಥಾವತ್ತಾಗಿ 
ಮುಂದುವರೆಸುವುದು ಹಾಗೂ ಶಈಗಾಗಲೇ 
ಆರ್ಥಿಕ ಸೌಲಭ್ಯವನ್ನು ಪಡೆದು ನಿವೃತ್ತಿ 
ಆಗಿರುವ/ಆಗಲಿರುವ ನೌಕರರಿಗೆ ಯಾವುದೇ 


ರೀತಿಯ ಆರ್ಥಿಕ ಕಡಿತವನ್ನು ಮಾಡಬಾರದು. 
ನಿವೃತ್ತಿ ವೇತನ ನಿಗದಿಪಡಿಸುವಾಗ 
ಅನುದಾನರಹಿತ ಅವಧಿಯನ್ನು ಕಡಿತಗೊಳಿಸಿ 
ಪುನರ್‌ನಿಗದಿ ಪಡಿಸಬಾರದು; 

F. ನಿವೃತ್ತರಾಗುತ್ತಿರುವವರಿಗೆ ನಿವೃತ್ತಿ ಉಪದಾನವನ್ನು 


ಕಡಿತಗೊಳಿಸದಂತೆ ಸರ್ಕಾರಿ ಆದೇಶ 
ಹೊರಡಿಸುವುದು; 
ಸದರಿ`" ವರದಿಯ ಶಿಫಾರಸ್ಸುಗಳನ್ನು ಅನುದಾನ ಸಂಹಿತೆಯ , ಪ್ರಕಾರ 


ಅನುಷ್ಠಾನಗೊಳಿಸಲು ಸರ್ಕಾರ ಕ್ರಮ 


|ಕೈಗೊಂಡಿದೆಯೇ; 


ಇಲ್ಲವಾದಲ್ಲಿ, . ವಿಳಂಬವಾಗುತ್ತಿರುವುದಕ್ಕೆ 


ಕಾರಣಗಳೇನು; ಹಾಗೂ ಯಾವ 
ಕಾಲಮಿತಿಯಲ್ಲಿ ಸದರಿ ವರದಿಯ 
ಶಿಫಾರಸ್ಸುಗಳನ್ನು 
ಅನುಷ್ಠಾನಗೊಳಿಸಲಾಗುವುದು?. 


ಅನುದಾನಕ್ಕೊಳಪಟ್ಟ ಸಿಬ್ಬಂದಿಗೆ ಅನುದಾನ ದೊರೆತ 
ದಿನಾಂಕದಿಂದ ಮಾತ್ರ ಕನಿಷ್ಠ ವೇತನ ನಿಗದಿ ಮಾಡಬೇಕು 


| ಹಾಗೂ ಹಿಂದಿನ ಸೇವಾವಧಿಯನ್ನು ಯಾವುದೇ ಸೇವಾ 


ಸೌಲಭ್ಯಕ್ಕೆ ಪರಿಗಣಿಸುವಂತಿಲ್ಲ. ಈ ಸಂಬಂಧ ಸರ್ಕಾರವು 
ದಿನಾಂಕ:01.06.1995ರಿಂದಲೇ ಪೂರ್ವಾನ್ಸಯವಾಗಿ 
ಜಾರಿಗೆ ಬರುವಂತೆ ಕರ್ನಾಟಕ ಖಾಸಗಿ ಅನುದಾನಿತ 
ಶೈಕ್ಷಣಿಕ ಸಂಸ್ಥೆಗಳ ಸಿಬ್ಬಂಧಿಗಳ (ವೇತನ, ನಿವೃತ್ತಿ ವೇತನ 
ಮತ್ತು ಇತರೆ ಸೌಲಭ್ಯಗಳ ನಿಯಂತ್ರಣ) ಅಧಿನಿಯಮ 
2014ನ್ನು ಜಾರಿಗೆ ತರಲಾಗಿದೆ. 


ಕ ಅಧಿನಿಯಮವನ್ನು ಅನುದಾನಿತ ಶಿಕ್ಷಣ 
ಸಂಸ್ಥೆಗಳ ಸಿಬ್ಬಂಧಿಗಳು ಪ್ರಶ್ನಿಸಿರುವ ರಿಟ್‌ ಅರ್ಜಿಗಳಾದ 


21216/2014 ಮತ್ತು 14307/2014 ಮತ್ತು ತತ್ನಬಂಧದ 
ಪ್ರಕರಣಗಳಲ್ಲಿ ಮಾನ್ಯ ಉಚ್ಚನ್ಯಾಯಾಲಯವು 
ದಿನಾಂಕ:10.07.2015ರಂದು ನೀಡಿದ ತೀರ್ಪಿನಲ್ಲಿ ಸದರಿ 
ಅಧಿನಿಯಮವನ್ನು “!ಗಂk dಂwಗ” . ಮಾಡಿರುತ್ತದೆ. 

ಮೇಲಿನ ಮಾನ್ಯ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ 
ಸರ್ಕಾರವು ಮಾನ್ಯ ಉಚ್ಚ ನ್ಯಾಯಾಲಯ, ಬೆಂಗಳೂರು 
ಇಲ್ಲಿ ರಿಟ್‌ ಅಪೀಲು ಸಂಖ್ಯೆ:2476/2015 ಮತ್ತು 
2467/2015ನ್ನು ದಾಖಲಿಸಿದೆ. ಮೇಲಿನ ರಿಟ್‌ ಅರ್ಜಿಗಳಲ್ಲಿ 
ನೀಡಿದ ತೀರ್ಪಿಗೆ ದಿನಾಂಕ:27.11.2015ರಂದು ತಡೆಯಾಜ್ಞೆ 
ನೀಡಿರುತ್ತದೆ. ಸದರಿ ತಡೆಯಾಜ್ಞೆಯು ಪ್ರಸ್ತುತ 
ಜಾರಿಯಲ್ಲಿದ್ದು, ಪ್ರಕರಣವು ಮಾನ್ಯ ನ್ಯಾಯಾಲಯದಲ್ಲಿ 


. ಬಾಕಿಯಿರುತ್ತದೆ. 


ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿರವರ ಅಧ್ಯಕ್ಷತೆಯ 
ಸಮಿತಿಯ ವರದಿ ಮತ್ತು ಇಲಾಖೆಗಳಲ್ಲಿನ ವಾಸ್ತವ 
ಅಂಕಿಅಂಶಗಳನ್ನು ಪರಿಶೀಲಿಸಲಾಗಿ, ಹಾಲಿ 
ನೀಡಲಾಗುತ್ತಿರುವ ವೇತನಕ್ಕೆ ಅನುದಾನ ರಹಿತ 
ಅವಧಿಯನ್ನು ಪರಿಗಣನೆಗೆ ತೆಗೆದುಕೊಂಡು ವೇತನವನ್ನು 
ಪರಿಷ್ಠರಿಸಿದಲ್ಲಿ ಹೆಚ್ಚುವರಿಯಾಗಿ ವಾರ್ಷಿಕವಾಗಿ 
ರೂ.359.87ಕೋಟಿಗಳ ಅನುದಾನವು ಬೇಕಾಗುತ್ತದೆ. 
ಆದರೆ, ಅವರಿಗೆ ಹಿಂಬಾಕಿ ಮತ್ತು ಪಿಂಚಣಿಗಾಗಿ ತಗಲುವ 
ಅಂದಾಜು ವೆಚ್ಚವು ಪ್ರಸ್ತಾಪಿತ ರೂ.359.87 ಕೋಟಿಗಳಲ್ಲಿ 
ಒಳಗೊಂಡಿರುವುದಿಲ್ಲ. ಸದರಿ ಮೊತ್ತವಾದ ರೂ.359.87/- 


"1ಕೋಟಿ ಒಂದು ವರ್ಷಕ್ಕೆ ಬೇಕಾದ ಹೆಚ್ಚುವರಿ 


ಮೊತ್ತವಾಗುತ್ತದೆ. ಈ ಅನುಕೂಲ ಪಡೆಯುವ ಸಿಬ್ಬಂದಿ 
ಪೂರ್ಣ ಸೇವಾವಧಿಯಲ್ಲಿ ಪಡೆಯುವ ಮೊತ್ತದ ಒಟ್ಟು 
ಮೊತ್ತದ ಲೆಕ್ಕಾಚಾರ ಇಲಾಖೆಗಳಲ್ಲಿ ಇನ್ನು ಆಗಿರುವುದಿಲ್ಲ. 
ಹಾಗೆಯೇ ನಿವೃತ್ತಿ ಸೌಲಭ್ಯೆಗಳ ಒಟ್ಟಾರೆ ಆರ್ಥಿಕ ಹೊರೆ 
ರೂ.1637.61ಕೋಟಿ ಗಳಾಗಿದ್ದು, ಇದರ ವರ್ಷವಾರು 
ಆರ್ಥಿಕ ಹೊರೆ ಸಹ ಲೆಕ್ಕಹಾಕಿರುವುದಿಲ್ಲ. ಈ ಎರಡೂ 
ಮೊತ್ತಗಳ ಮಾಹಿತಿಯನ್ನು  ಸಂಗ್ಲಹಿಸಲಾಗುತ್ತಿದೆ. 
ಅನುದಾನರಹಿತ ಸೇವಾವಧಿಯ ಸಂಬಂಧ ನೀಡಬೇಕಾದ 
ವೇತನ ಬಾಕಿ ಮೊತ್ತ ರೂ.308.54 ಕೋಟಿಗಳೆಂದು 
ಅಂದಾಜಿಸಲಾಗಿದೆ. ; 

ಮೇಲ್ಕಂಡ ಅಂಕಗಳ ಹಿನ್ನೆಲೆಯಲ್ಲಿ, ಕಾಲ್ಪನಿಕ 
ವೇತನ ಬಡ್ತಿಯನ್ನು ಜಾರಿಗೊಳಿಸುವ ಬಗ್ಗೆ ಸರ್ಕಾರಕ್ಕೆ 
ಯಾವುದೇ ನಿಲುವನ್ನು ತಳೆಯಲು ಸಾಧ್ಯವಾಗಿರುವುದಿಲ್ಲ. 


i 


ಸಂಖ್ಯೆಇಪಿ 325 ಎಸ್‌ಇಎಸ್‌ 2021 


ಗಳ್‌ 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


